ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಜಗದುರು ಬಸವಣ್ಣನವರ ಭಾವಚಿತ್ರದ ಕುರಿತು 


ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕೇತು) :- 
691 (985) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಸರ್ಕಾರವು ಶ್ರೀ ಜಗದುರು ಬಸವಣ್ಣನವರ ಭಾವಚಿತ್ರವನ್ನು ಸರ್ಕಾರಿ ಕಛೇರಿಯಲ್ಲಿ ಅಳವಡಿಸಲು 
ಯಾವ ದಿನಾಂಕದಿಂದ ಆದೇಶ ಹೊರಡಿಸಲಾಗಿದೆ; ಪ್ರತಿಯನ್ನು ನೀಡುವುದು; 


(ಆ) ಎಲ್ಲಾ ಸರ್ಕಾರಿ ಕಛೇರಿಯಲ್ಲಿ ಇನ್ನೂ ಬಸಣ್ಣನವರ ಭಾವಚಿತ್ರವನ್ನು ಪೂರ್ತಿಯಾಗಿ 
ಅಳವಡಿಸದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಬಂದಿದ್ದರೆ, ಎಲ್ಲಾ ಸರ್ಕಾರಿ ಕಛೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಕಡ್ಡಾಯವಾಗಿ 
ಅಳವಡಿಸುವಂತೆ ಯಾವಾಗ ನಿರ್ದೇಶನ ನೀಡಲಾಗುವುದು; 


(ಈ) ಈ ಸಂಬಂಧ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು? (ವಿವರವಾದ ಮಾಹಿತಿ ನೀಡುವುದು) 


